Compa 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


730 
ಶ್ರೀ ಆರ್‌.ಬಿ.ತಿಮ್ನಾಪೂರ (ವಿಭಾನ 


ಲ. 


ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ: 05.03.2021 
ಉತ್ತರಿಸುವ ಮಾನ್ಯ ಸಚಿವರು ಕೃಷಿ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿರುವ ಕೃಷಿ ಕೂಲಿ ರಾಜ್ಯದಲ್ಲಿ ಒಟ್ಟು 71,55,963 ಕೃಷಿ ಕೂಲಿ 
ಕಾರ್ಮಿಕರ ಸಂಖ್ಯೆ ಎಷ್ಟು; | ಕಾರ್ಮಿಕರಿದ್ದಾರೆ. 
(ಜಿಲ್ಲಾವಾರು ಮಾಹಿತಿಗಳನ್ನು ಜಿಲ್ಲಾವಾರು ಮಾಹಿತಿಯನ್ನು  ' ಅನುಬಂಧದಲ್ಲಿ 
ಒದಗಿಸುವುದು) ನೀಡಲಾಗಿದೆ. 

There are 71,55,963 agricultural 
labours in karnataka District-wise 
details are furnished in annexure. 

ಆ) |ಈ ಕೃಷಿ ಕೂಲಿ ಕಾರ್ಮಿಕರ ಜೀವನ ಕೃಷಿ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಕೃಷಿ ಕೂಲಿ 


ಕಾರ್ಮಿಕರ ಜೀವನ ಯಾವುದೇ 


ಕಾರ್ಯಕ್ರಮ ಇರುವುದಿಲ್ಲ. 


ಭದತೆಗಾಗಿ 


There is no separate scheme for life 
security of agricultural labours. 


y 
iif 


ಇವರುಗಳಿಗಾಗಿ ಸರ್ಕಾ 
ರೂಪಿಸಿರುವ ಯೋಜನೆಗಳು 
ಯಾವುವು; ಇದ್ದಲ್ಲಿ, ಅದರ ಸಾಧಕ- 
ಬಾಧಕಗಳೇನು? (ವಿವರ 
ಒಡಗಿಸುವುದು) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಇಲಾಖೆಯ ನರೇಗಾ ಯೋಜನೆಯಡಿ ಕೃಷಿ 
ಕಾರ್ಮಿಕರಿಗೆ ನಿಯಮಾನುಸಾರ ಉದ್ಯೋಗ 
ಕಲ್ಪಿಸಲಾಗುತ್ತಿದೆ. 


ಕೃಷಿ ಇಲಾಖೆಯಿಂದ ಮಹಾತ್ಮ ಗಾಂಧಿ ನರೇಗಾ 
ಯೋಜನೆಯಡಿ. 1,11,29,987 ಮಾನವ ದಿನಗಳನ್ನು 
ಸೃಜಿಸಲಾಗಿದೆ. 2020-21ನೇ ಸಾಲಿನಲ್ಲಿ ಈವರೆಗೆ 
1,54,689 ರೈತರು/ ಕೃಷಿ ಕಾರ್ಮಿಕ ಕುಟುಂಬಗಳು ತಮ್ಮ 
ಜಮೀನುಗಳಲ್ಲಿ ಭೂ ಅಭಿವೃದ್ಧಿ ಚಟುವಟಿಕೆಗಳಾದ 
Trench cum bund (ಕಂದಕದೊಂದಿಗೆ ಬದು 
ನಿರ್ಮಾಣ), Step arm pond (ಮೆಟ್ಟಿಲು ಕೃಷಿ 
ಹೊಂಡ) ಹಾಗೂ ಎರೆಹುಳು ಗೊಬ್ಬರ ಘಟಕಗಳನ್ನು 
ನಿರ್ಮಿಸಿ ಮಾನವ ದಿನಗಳನ್ನು 
ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. 


ಸೃಜಿಸಿ 


Employment has been provided to 


| agricultural labours in MGNREGA 


programme from Rural Development and 
Panchayath Raj department as per the 
department guidelines. 

1,11,29,987 mandays have been 


generated by Agriculture department 
under MGNREGA scheme. During 2020-21, 


till date 1,54,689 families have been 
benefitted. Farmers’ Agricultural labours 


have undertaken land development 
activities such as Trench cum bund, Step 


farm pond and Vermicompost pits in 
their farmland and generated mandays to 
create durable assets. 


ಸಂಖ್ಯೆ: ಕೃಇ/26/ಕೃತ್ಳೇಉ/2021 


ಅನುಬಂಧ (Lcಂ-730) 


ಕ್ರಸಂ | ಜಿಟ್ತೆ ಕೃಷಿ ಕೂಲಿ ಕಾರ್ಮಿಕರ ಸಂಖ್ಯೆ 
ಸಾ ik ದಾಗರಕೋಟಿ 303A 

2 ಬೆಂಗಳೂರು (ನ) ; 97914 
3 ಬೆಂಗಳೂರು (ಗ್ರಾಂ) 84108 
4 ಬೆಳಗಾವಿ 649517 
5 ಬಳ್ಳಾರಿ 406092 
6 (iy ಬೀದರ್‌" “IS 280091 
7 ಬಿಜಾಪುರ 351600 
8 | ಚಾಮರಾಜನಗರ 214303 
9 | ಚಿಕ್ಕಬಳ್ಳಾಪುರ 206939 
10 ಚಿಕ್ಕಮಗಳೂರು 126600 
11 ಚಿತ್ರದುರ್ಗ 294337 
12 } ದಕ್ಷಿಣಕನ್ನಡ 29274 
13 ದಾವಣಗೆರೆ 295873 
14 ಧಾರವಾಡ 207642 
15 ಗದಗ್‌ 200310 
16 ಗುಲ್ಬರ್ಗಾ 415267 
17 g `ಹಾಸನ” 4 165910 
18 ಹಾವೇರಿ 311263 
19 ಕೊಡಗು 1 15153 
20 ಕೋಲಾರ 201233 
21 ಕೊಪ್ಪಳ 273016 
[ 22 ಮಂಡ್ಯ 216159 
23 ಮೈಸೂರು 311002 
24 ರಾಯಚೂರು 383526 
25 ರಾಮನಗರ 102460 
26 ಶಿವಮೊಗ್ಗ 246464 
27 ತುಮಕೂರು 352286 
28 ಬಡು 63390 
29 ಉತ್ತರಕನ್ನಡ 116336 
30 ಯಾದಗಿರಿ 234655 
ಒಟ್ಟು 7155963 


Source: Agricultural Statistics at a glance 2019. 


